ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 
ಸದಸ್ಯರ ಹೆಸರು 


ಪ್ರ. ಪುಶ್ನೆ 
ಸಂ. 

1 [ರಾಜ್ಯದ ನಗರ ಪ್ರದೇಶಗಳಿಗೆ 
ಮಹಾಯೋಜನೆಯನ್ನು ತಯಾರಿಸುವ 
ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ 
ಕಡೆಯೂ ಏಕರೀತಿಯ 
ಮಹಾಯೋಜನೆಯನ್ನು 


ಸಿದ್ದಪಡಿಸುವುದರಿಂದ ಕರಾವಳಿ ಹಾಗೂ 
ಮಲೆನಾಡು ಪ್ರದೇಶದ ಪಟ್ಟಿಣಗಳಲ್ಲಿ 
ಆಗಿರುವ ತೊಂದರೆಗಳ ಕುರಿತು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


2 | ಹಿಂದಿನ ಮದರಾಸು ಪ್ರಾಂತ್ಯದ 
ಕರಾವಳಿ ಹಾಗೂ ಅರೆ ಮಲೆನಾಡು 
ಪ್ರದೇಶಗಳಲ್ಲಿ ಜನವಸತಿ ಪ್ರದೇಶಗಳಿಗೆ 
ಗ್ರಾಮಠಾಣಾ ವ್ಯಾಪ್ತಿ ನಿಗಧಿ 
ಆಗದಿರುವುದು ಸರ್ಕಾರಕ್ಕೆ ಅರಿವಿದೆಯೇ; 

3 |ಸದರಿ ಪ್ರದೇಶಗಳಲ್ಲಿ ಜನವಸತಿಯು ಕೃಷಿ 
ಜಮೀನಿನ ಮಧ್ಯದಲ್ಲಿ ಅಲ್ಲಲ್ಲಿ 
ಹಂಚಿ ಹೋಗಿದು ಏಕರೀತಿಯ 
ಮಹಾಯೋಜನೆಯಿಂದ ಆಗಿರುವ 
ತೊಂದರೆಗಳನ್ನು ನಿವಾರಿಸುವ 
ದೃಷ್ಟಿಯಿಂದ ಸದರಿ ಪ್ರದೇಶಗಳ ಭಾಗಕ್ಕೆ 
ಮಹಾ ಯೋಜನೆಯ ನಿಯಮಗಳಲ್ಲಿ 
ಬದಲಾವಣೆ ತರುವ ಪ್ರಸ್ತಾವನೆ 
ಸರ್ಕಾರದ ಮುಂದಿದೆಯೇಃ; 

ಹಾಗಿದ್ದಲ್ಲಿ ದಾ 

ಬದಲಾವಣೆಯನ್ನು 

ಮಾಡಲಾಗುವುದು? 

ಕಡತ ಸಂಖ್ಯೆ: ನಅಇ 116 ಎಲ್‌ಎಕ್ಕೂ 2021(%) 


ನಿಯಮದ 
ಯಾವಾಗ 


ಶ್ರೀ ಮುನಿರಾಜು ಗೌಡ ಪಿ.ಎಂ. (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸುವ ದಿನಾ೦ಕ | 2 21.12.2021 
ಉತ್ತರಿಸಬೇಕಾದವರು | : | ನಗರಾಭಿವೃದ್ಧಿ ಸಚಿವರು 


ಉತ್ತರ 


ರಾಜ್ಯದ ಎಲ್ಲಾ ಪಟ್ಟಿಣಗಳಿಗೆ ಏಕರೀತಿಯ 
ಮಹಾಯೋಜನೆಯನ್ನು ಸಿದ್ದಪಡಿಸುವುದಿಲ್ಲ. 
ಮಹಾಯೋಜನೆಯನ್ನು ಆಯಾ ಪಟ್ಟಣಗಳ 
ಭೌಗೋಳಿಕ ರಚನೆ, ಜನಸಂಖ್ಯೆ, ನಗರಗಳ 
ಬೆಳವಣಿಗೆ ಪ್ರವೃತ್ತಿ ಹಾಗೂ 
ಮುಂದಾಗಬಹುದಾದ ಬೆಳವಣಿಗೆಗಳನ್ನು 
ಅಧ್ಯಯನ ಮಾಡಿ ಮಹಾಯೋಜನೆ ಹಾಗೂ 
ವಲಯ ನಿಯಮಾವಳಿಗಳನ್ನು 
ರೂಪಿಸಲಾಗುತ್ತದೆ. ಸದರಿ ನಿಯಮಗಳನ್ನು 
ಆಯಾ ಪ್ರಾಧಿಕಾರಗಳು ರಚಿಸಿಕೊಳ್ಳಲು 
ಅವಕಾಶವಿದೆ. 


ಅನ್ನಯಿಸುವುದಿಲ್ಲ. 


ಕರ್ನಾಟಕ ನಗರ ಮತ್ತು ಗ್ರಾಮಾಂತರ 
ಯೋಜನಾ ಕಾಯ್ಲೆ-1961 ರ ಕಲಂ 13-ಇ ರಡಿ 
ವಲಯ ್ರವನಿಯಮಾವಳಿಗಳಿಗೆ ತಿದ್ದುಪಡಿ 
ಪ್ರಸ್ತಾವನೆಯನ್ನು ಸಂಬಂಧಪಟ್ಟಿ 
ಪ್ರಾಧಿಕಾರದಿಂದ ಸಲ್ಲಿಸಲು ಅವಕಾಶವಿದ್ದು, 
ಅದನ್ನು ಪರಿಶೀಲಿಸಿ ಅನುಮತಿಸಲು 
ಅವಕಾಶವಿದೆ. 


ಉದ್ಭವಿಸುವುದಿಲ್ಲ. 


“ಎ. ಬHುಸವರಾಜ) 
ನಗರಾಭಿವೃದ್ಧಿ ಇಲಾಖೆ 


(ನಿ. ಬಸವರಾಜ) 


ಧುಗಯಾಭಿಷಮ್ನು ಸುನವನು 


